ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 19-03-2021 ಪ್ರಶ್ನೆ ಸಂಖ್ಯೆ: 1497 (1684) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾ.ದ ದಿನಾ೦ಕ: 19-03-2021 

ಉತ್ತರಿಸುವ ಸಚಿವರು: ಮಾನ್ಯ ಕೃಷಿ ಸಚಿವರು 


ವಿಷಯ: ಆವರ್ತನಿಧಿ ಕುರಿತು 


(ಅ) ಆವರ್ತ ವಿಧಿ ಎಂದರೇನು; ಕೃಷಿ ಇಲಾಖೆಯಲ್ಲಿ ಆವರ್ತ ವಿಧಿ ಹಾಗೂ ಇತರೆ 
ನಿಧಿಗಳನ್ನು ಸರ್ಕಾರ ಸ್ಥ್ಮಾಪಿಸಿದೆಯೇ ; ಸ್ಥ್ಮಾಪಿಸಿದ್ದಲ್ಲಿ, ಯಾವ ಯಾವ ವಿಧಿಗಳನ್ನು 
ಯಾವ ಉದ್ದೇಶಗಳಿಗಾಗಿ ಸ್ಥಾಪನೆ ಮಾಡಲಾಗಿದೆ ; (ವಿವರವಾದ ಮಾಯಿತಿ 
ನೀಡುವುದು) 


(ಆ) ಕಾರವಾರ ಜಿಲ್ಲೆಯಲ್ಲಿ ಸದರಿ ವಿಧಿಗಳಿಂದ ಹಣವನ್ನು ಪಡೆದ ಏಜೆನ್ಸಿಗಳು, 
ಉದ್ಯಮಿಗಳು, ವ್ಯಾಪಾರಸ್ಥರು, ರೈತರು ಹಾಗೂ ಇತರರು ಯಾರ್ಯಾರು ; ಯಾವ 
ವರ್ಷಗಳಲ್ಲಿ ಎಷ್ಟು ಹಣವನ್ನು ಯಾವ ಉದ್ದೇಶಕ್ಕಾಗಿ ಪಡೆದುಕೊಂಡಿದ್ದಾರೆ ; 
(ವಿವರಗಳೊಂದಿಗೆ ಮಾಹಿತಿ ನೀಡುವುದು) 


(ಇ) ಸದರಿ ವಿಧಿಗಳಿಂದ ಹಣವನ್ನು ಪಡೆಯಲು ಇರುವ ಮಾರ್ಗಸೂಚಿಗಳೇನು ; 
ಅರ್ಹರಿರುವ ಫಲಾನುಭವಿಗಳು ಯಾರ್ಯಾರು ; (ವಿವರವಾದ ಮಾಹಿತಿ 
ಕೂಡುವುದು) 


(ಈ) ಸದರಿ ಆವರ್ತ ಹಾಗೂ ಇತರೆ ವಿಧಿಗಳಲ್ಲಿ ಪಡೆದುಕೊಂಡ ಹಣವನ್ನು 
ಉದ್ಯಮಿದಾರರು ಹಾಗೂ ಇತರರು ಸರಿಯಾಗಿ ಪಾವತಿ ಮಾಡಿದ್ದಾರೆಯೇ ; 
ಮಾಡಿಲ್ಲವಾದಲ್ಲಿ ಬಾಕಿ ಹಣ ಎಷ್ಟು ? (ವಿವರವಾದ ಮಾಹಿತಿ ನೀಡುವುದು) 


